ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 17-03-2021 ಪ್ರಶ್ನೆ ಸಂಖ್ಯೆ: 1256(1259) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರರ ಕ್ಲೇತ್ರ) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತರಿಸುವ ಸಚಿವರು: ಕಂದಾಯ ಸಚಿವರು 


ವಿಷಯ: 11 %ಇಸೈಜ್‌ ಪ್ರಕ್ರಿಯ ಪೂರ್ಣಗೊಳಿಸುವ ಬಗ್ಗೆ 


(ಅ) ಕಂದಾಯ ಇಲಾಖೆಯಿಂದ ರೈತರಿಗೆ ಮಂಜೂರಾದ ಜಮೀನುಗಳನ್ನು ದುರಸ್ಥಿ ಮಾಡುವ 
ಪ್ರಕ್ರಿಯೆ ವಿಳ೦ಂಬವಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ವ್ಯಕ್ತಿ ದುರಸ್ಥಿ ಮಾಡಲು ಅರ್ಜಿ ಪಡೆದು ಮೂನಾಲ್ಕು ವರ್ಷಗಳಾದರೂ 1ರಿಂದ 5,6 
ರಿಂದ 11 ಹಾಗೂ 11% ಪ್ರಕ್ರಿಯೆ ಪೂರ್ಣವಾಗದೆ ರೈತರು ಕಂಗಾಲಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


(ಇ) ಮಂಡ್ಯ ಜಿಲ್ಲೆ, ಮಳವಳ್ಳಿ ತಾಲ್ಲೂಕು, ರಾಗಿ ಬೊಮ್ಮನಹಳ್ಳಿ ಸರ್ವೆ ನಂ೦.267ರಲ್ಲಿ 1.13.00 
ಗುಂಟೆ ದುರಸ್ಥಿಗಾಗಿ ಅರ್ಜಿ ಸಲ್ಲಿಸಿ 3 ವರ್ಷಗಳಾದರೂ ಪ್ರಕ್ರಿಯೆ ಪೂರ್ಣವಾಗಿರುವುದಿಲ್ಲ 
ಕಾರಣಗಳೇನು; 


(ಈ) ಇತ್ತೀಚೆಗೆ ದುರಸ್ಥಿ ಪ್ರಕ್ರಿಯೆಯನ್ನು ಆನ್‌ಲೈನ್‌ ಮಾಡಿದ್ದು ಈ ಬಗ್ಗೆ ಕಂದಾಯ 
ಅಧಿಕಾರಿಗಳಿಗೆ ಸೂಕ್ತ ತರಬೇತಿ ಇಲ್ಲದೆ ವಿಳಂಬವಾಗುತ್ತಿದೆ; ಈ ಬಗ್ಗೆ ತರಬೇತಿ ನೀಡಲು ಏನು 
ಕ್ರಮವಹಿಸಲಾಗುತ್ತದೆ; (ವಿವರ ಒದಗಿಸುವುದು) 


(ಉ) ಒಟ್ಟಾರೆ ಈ ಪ್ರಕ್ರಿಯೆಯನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಸರ್ಕಾರ ಕೈಗೊಂಡ 
ಕ್ರಮಗಳೇನು? 


